ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1303 
ಸದಸ್ಯರ ಹೆಸರು ಶ್ರೀ ಕೆ.ವಿ.ನಾರಾಯಣಸ್ವಾಮಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ 18.03.2020 
ಕ ಪ್ರಶ್ನೆ | ಉತ್ತರ 
ಅ) | ಬೆಂಗಳೂರು ಸೇರಿದಂತೆ ಬಂದಿದೆ. 
ರಾಜ್ಯದ ಹಲವು ನಗರಗಳಲ್ಲಿ 
ಭೂಮಿ ಮಾರಾಟದ ನಂತರ, 
ಮಾರಾಟಗಾರನ 
ವಾರಸುದಾರರಿಂದ ಭೂ 
ವ್ಯಾಜ್ಯಗಳು ಎದುರಾಗಿ ಹಲವು 
ಅಮಾಯಕ ನಾಗರೀಕರು 
ಸಮಸ್ಯೆಗೆ ಒಳಗಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 
ಆ) | ಬಂದಿದ್ದಲ್ಲಿ, 2014-15 ರಿಂದ 
ಇಲ್ಲಿಯವರೆಗೆ ಭೂ ವ್ಯಾಜ್ಯಕ್ಕೆ, ಈ ಕೆಳಕಂಡ 14 ಜಿಲ್ಲೆಗಳಲ್ಲಿ ಒಟ್ಟು 69978 ಪ್ರಕರಣಗಳು 
ಸಂಬಂಧಿಸಿದಂತೆ ದಾಖಲಾದ ದಾಖಲಾಗಿದ್ದು, ಜಿಲ್ಲಾವಾರು ವಿವರಗಳು ಕೆಳಕಂಡಂತಿವೆ. ಇನ್ನುಳಿದ 
ಕೇಸುಗಳ ಸಂಖ್ಯೆ ಎಷ್ಟು; ಜಿಲ್ಲೆಗಳಲ್ಲಿ ಇಂತಹ ಪ್ರಕರಣಗಳು ಕಂಡುಬಂದಿರುವುದಿಲ್ಲ. 
(ವರ್ಷವಾರು, ಜಿಲ್ಲಾವಾರು mn ಅ. N [ a © 
ಮಾಹಿತಿ ನೀಡುವುದು) ಜಿಲ್ಲೆಯ A "2 ಪ . 
ಹೆಸರು = fs 5 = = = 
~ [| [x] ~ [x] [7] 
1. ಬೆಂಗಳೂರು 519] 668] 689] 842| 74] 1456 
ನಗರ 
2. ಬೆಂಗಳೂರು 319 268 319 342 478 603 
ಗ್ರಾಮಾಂತರ 
3. ರಾಮನಗರ | 1538] 1593] 2236] 2760] 2146]| 2575 
4. ಕೋಲಾರ 88 96 106 82 67 123 
5, ಚಿಕ್ಕಬಳ್ಳಾಪುರ | 653 477 758 477 607 489 
6. ತುಮಕೂರು 558 541 690] 1100] 1113 948 
[7. ಚಿತ್ರದುರ್ಗ | 1071 F 1429| 1843| 1503| 1509| 1473 
8. ದಾವಣಗೆರೆ 1072 84 | 1022 89%4| 1103] 1552 
9. ಶಿವಮೂಗ್ಗ 68 57 60 48 54 47 
10. ಮಂಡ್ಯ 280 265 280 425 225 250 
11. ಮೈಸೂರು | 2936] 3954| 3463| 3809| 4219 734 
12. ಕಲಬುರಗಿ 281 310 350 369] 351 321 
(13. ಬೀದರ್‌ 504 427 285 368 292 321 
14. ಯಾದಗಿರಿ o6o| 09 23 39 71 87 
| ~~ [509s [10938 [i524 |1s0r | 12983 [10979 | 


ಎ 


ಇ) 


ಭೂಮಿ ಮಾರಾಟದ ನಂತರ, 
ಮಾರಾಟಗಾರನ 

ವಾರಸುದಾರರಿಂದ ಯಾವುದೇ 
ಭೂ ವ್ಯಾಜ್ಯ ಎದುರಾದರೆ, 
ಮಾರಾಟ ಮಾಡಿದವರ 
ವಿರುದ್ದ ಕ್ರಿಮಿನಲ್‌ ಕೇಸು 
ದಾಖಲಿಸುವ ಶಾಸನ ಜಾರಿಗೆ 
ತರಲು ಸರ್ಕಾರ 
ಉದ್ದೇಶಿಸಿದೆಯೇ; 


ಪ್ರಸ್ತುತ ಇಂತಹ ಯಾವುದೇ ಪ್ರಸ್ತಾಪಗಳು ಸರ್ಕಾರದ ಮುಂದೆ 
ಇರುವುದಿಲ್ಲ. 


ಈ) 


ಉದ್ದೇಶಿಸಿದ್ದಲ್ಲಿ, ಯಾವ 
ಕಾಲಮಿತಿಯಲ್ಲಿ ಸರ್ಕಾರ 
ಸದರಿ ಶಾಸನ ರಚಿಸಿ, ಜಾರಿಗೆ 
ತರಲು ಉದ್ದೇಶಿಸಿದೆ? 


ಅನ್ವಯಿಸುವುದಿಲ್ಲ. 


ಕಂಇ 4 ಟಿಆರ್‌ಎ೦ 2020 (ಇ) 


N 
ಲೊ 
ಹ್‌ 
(ಆರ್‌. ಅಶೋ 


ಕಂದಾಯ ಸಚಿವರು 


